ಕರ್ನಾಟಿಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


526 
ಶ್ರೀ ಗೋಪಾಲಸ್ವಾಮಿ. ಎಂ.ಎ. 
24-09-2020 


ಮಾನ್ಯ ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗು 


r 


ಉತ್ತರಗಳು 


ಕಾವೇರಿ ನೀರಾವರಿ ನಿಗಮದ 
ವತಿಯಿಂದ ಕೈಗೊಳ್ಳಲಾಗುತ್ತಿರುವ 
ಬಾಗೂರು-ನವಿಲೆ ಟಿನಲ್‌ನಿಂದ 
ಗುಬ್ಬಿವರೆಗಿನ ತುಮಕೂರು ಬ್ರಾಂಚ್‌ 
ಕೆನಾಲ್‌ ಕಾಮಗಾರಿಯು ಎಷ್ಟು 
ಕಿಲೋಮೀಟರ್‌ಗಳದ್ಮಾಗಿದೆ; ಈ 
ಕಾಮಗಾರಿಯು ಅಂದಾಜು 
ಮೊತ್ತವೆಷ್ಟು ; ಗುತ್ತಿಗೆದಾರರ 
ವಿವರಗಳೇನು; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಒಟ್ಟಾರೆ 75.50 8.ಮಿಲ) 


ತಿಂಗಳಾಗಿರುತ್ತದೆ. 


ಬಾಗೂರು-ನವವಿಲೆ 
ಗುಬ್ಬಿವರೆಗಿನ ತುಮಕೂರು ಬ್ರಾಂಚ್‌ 
ಕೆನಾಲ್‌ನ ಎಷ್ಟು ಕಿಲೋಮೀಟರ್‌ 
ಕಾಮಗಾರಿ ಪೂರ್ಣಗೊಂಡಿದೆ ಮತ್ತು 
ಎಷ್ಟು ಕಿಲೋಮೀಟರ್‌ ಕಾಮಗಾರಿ 
ಬಾಕಿ ಉಳಿದಿದೆ; 
ಪೂರ್ಣಗೊಂಡಿರುವ ಕಾಮಗಾರಿ 
ಬಿಲ್‌ಗಳಿಗೆ ಎಷ್ಟು ಮೊತ್ತ ಬಿಡುಗಡೆ 
ಮಾಡಲಾಗಿದೆ (ವಿವರ ನೀಡುವುದು) 


ಬಾಗೂರು-ನವಿಲೆ ಟನಲ್‌ನಿಂದ ವೈ.ನಾಲೆ ಕಿ.ಮೀ 15727 ರಿಂದ ಕಮೀ 21175 ವರಗೆ ಹಾಗೂ ತುಮಸೂರು ಶಾಖಾ | 
ನಾಲೆಯ ಕಿ.ಮೀ 0.00 ರಿಂದ 8.ಮೀ 70.00 ರವೆರೆಗೆ ಆಧುನೀಕರಣ ಕಾಮಗಾರಿ ಕೈಗೊಳ್ಳಲಾಗಿದೆ. ವೈನಾಲೆಯಲ್ಲಿ 5.50 
ಕಿ.ಮೀ ಹಾಗೂ ತುಮಕೂರು ಶಾಖಾ ನಾಲೆಯಲ್ಲಿ ಕಿ.ಮೀ 0.00 ರಿಂದ 70.00 ಕಿ.ಮೀಗೆ 
ಕೈಗೊಳ್ಳಲಾಗಿದೆ. 
ಶ್ರೀರಾಮಲಿಂಗಮ್‌ ಕನ್ಟ್‌ ಟ್ರಕ್ಷನ್ಸ ಕಂಪನಿ ಪ್ರೈ. 
ಕೋಟಿಗಳಿಗೆ ಟೆಂಡರ್‌ ಗುತ್ತಿಗೆ ಕರಾರಿನಂತೆ ವಹಿಸಲಾಗಿದೆ. ಕಾಮ 


ಟನಲ್‌ನಿಂದ ಕ್ರ.ಸಂ Sokbiraicd ddd ಅಂದಾಜು ಪೂರ್ಣಗೊಳಿಸಿರುವ (58 WOE 


ಪರಿಮಾಣ ಪರಿಮಾಣ 


ಕಾಮಗಾರಿಯ ಅಂದಾಜು ಮೊತ್ತವು ರೂ47500 ಕೋಟಿಗಳು, 
ಲಿ, ಬೆಂಗಳೂರು, ರವರಿಗೆ ದಿನಾ೦ಕ:10.01.2020 ರಂದು ರೂ.438.34 
ಗಾರಿಯು ಪೂರ್ಣಗೊಳಿಸುವ ಅವಧಿಯು 18 


೪ ಆಧುನೀಕರಣ ಕಾಮಗಾರಿಯನ್ನು 


1 ಲೈನಿಂಗ್‌ ಕಾಮಗಾರಿ 


59.654 ಕಿ.ಮಿ 17.80 ಕಿ.ಮಿ 


41.854 ಕಿ.ಮಿ 


2 ಕಿ.ಮೀ 20.00 ರಲ್ಲಿರುವ ಟಃ 
& Cover ನಲ್ಲಿ 
ಅಬಟ್‌ಮೆಂಟ್‌ ಕೆಲಸ 


225.00 ಮಿೀ 200.00 ಮಿ 


25.00 ಮಿ 


3 ಕಿ.ಮೀ 60.00 ರಲ್ಲಿರುವ ಟಃ 
& €ಂ೪er ನಲ್ಲಿ 
[ |! ಅಬಟ್‌ಮೆಂಟ್‌ ಕೆಲಸ 


475.00 ಮು 300.00 ವಿ 


175.00 ಮಿ 


4 ಸಿ.ಡಿ. ಕಾಮಗಾರಿ 


55 


55 


ಪೂರ್ಣಗೊಂಡಿರುವ ಕಾಮಗಾರಿಗೆ ಇಲ್ಲಿಯವರೆಗೆ ರೂ೨50 ಕೋಣಗಳ ಮೊತವನ್ನು ಪಾವತಿಸವಾಗಿದ. 


ಪ್ರಶ್ನೆಗಳು ಉತ್ತರಗಳು 


ಈ ಕಾಮಗಾರಿಯ ಟೆಂಡರ್‌ ೯ಗೊ 
ನಿಯಮಗಳಲ್ಲಿ ಬ್ಯಾಕ್‌ ಫಿಲ್ಲಿಂಗ್‌ಗೆ } ಕ್ರ. ಕಾರ ಅಂದಾಜು ಪರಿಮಾಣ ar ಳಿಸಿರುವ ಬಾಕಿ ಪರಿಮಾಣ 


ಸಂ ಪರಿಮಾಣ 
ಬಳಸಲು ನಿಗಧಿಪಡಿಸಿರುವ ಗ್ರಾವೆಲ್‌ 1 ನಕ 1,18,376ಘ.ಮಿೀ 16,534 ಘ.ಮಿೀ 1,01,842.ಮಿ 
ಪ್ರಮಾಣವೆಷ್ಟು ; ಲೀಡ್‌ 2 CNS Soil to lining to ಸ pe ಪ 
ಪ್ರಮಾಣವೆಷ್ಟು;  ಹಾರ್ಡ್‌ರಾಕ್‌ ಗ 1,72,868ಘ.ಮಿೀ 5,278 ಘ.ಮೀ 1,67,590ಫ.ಮಿೀ 
ಪ್ರಮಾಣವೆಷ್ಟು ; ಯ.ಸಿ.ಆರ್‌. 3 | Semipervious/Pervious 
ಪ್ರಮಾಣವೆಷ್ಟು: (ಸಂಪೂರ್ಣ Casing embankment 13,05,655ಘ.ಮಿೀ 5,92,968ಘ.ಮಿೀ 7,12,687ಘ.ಮಿೀ 
ಮಾಹಿತಿ ನೀಡುವುದು) (Gravel/(Murrum) 


ಈ ಕಾಮಗಾರಿಯಲ್ಲಿ ಬಳಸಿರುವ | [4-1 Hard rock with Blasting 255,445ಥ.ಮಿೀ 10,292 ಘೆ.ಮಿೀ 245,153ಘ.ಮಿೀ 


ಗ್ರಾವೆಲ್‌ ಪ್ರಮಾಣವೆಷ್ಟು; ಲೀಡ್‌ 5 Hard rock without 195.00 ಘ.ಮಿೀ 28,440 ಘೆ.ಮಿೀ 


ಪ್ರಮಾಣಬೆಷ್ಟು ; ಹಾರ್ಡ್‌ರಾಕ್‌ 28,635 ಘೆ.ಮೀ 


ವ _ Blasting 
ಲ ಮತ EE | [75 [Hard rock for €D works 98,340 ಘ.ಮಿೀ 59.202 ಘ.ಮಿೀ 39,138 ಘ.ಮೇ 
ಸೂರಿ ್ನು ೩ ಬ್ಯಾ 7 [UCRS | 80334ಫ.ಮೀ 6,655ಘ.ಮಿೀ 73,679 ಘ.ಮಿೀ 


ಫಿಲ್ಲಿಂಗ್‌ಗೆ " ಬಳಸಿರುವ ಇತರೆ 
ಸಾಮಾಗ್ರಿಗಳ ಪ್ರಮಾಣವೇನು? 
(ಸಂಪೂರ್ಣ ಮಾಹಿತಿ ನೀಡುವುದು) 

ಈ ಕಾಮಗಾರಿಯ ಅಂದಾಜು | ಕಾಮಗಾರಿ ಪ್ರಗತಿಯಲ್ಲಿದ್ದು, ಇಲ್ಲಿಯವರೆಗೂ ಅಂದಾಜು ಪಟ್ಟೆಯಲ್ಲಿ ನಿಗಧಿಪಡಿಸಿದ ಪರಿಮಾಣಗಳ ಒಳಗೆಯೇ 
ಪಟ್ಟೆಯಲ್ಲಿ ಸೂಚಿಸಿದಂತೆ | ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತಿದೆ. 

ಕಾಮಗಾರಿಗಳನ್ನು ನಿರ್ವಹಿಸ 

ಗುತ್ತಿಗೆದಾರರು ಭಾರಿ ಪ್ರಮಾಣದ 
ವ್ಯತ್ಯಾಸಗಳನ್ನು ಮಾಡಿ ಸರ್ಕಾರಕ್ಕೆ 
ನಷ್ಟ ಉಂಟ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಸರ್ಕಾರಕ್ಕೆ ಉಂಟು 
ಮಾಡಿರುವ ನಷ್ಟದ ವಿವರಗಳೇನು? 
(ಸ೦ಪೂರ್ಣ ಮಾಹಿತಿ ನೀಡುವುದು) 

ಸಂಖ್ಯೆ:ಜಸ೦ಇ 122 ಎಸ್‌ಬಲ್‌ಎ 2020 ; y 


8 | ಯೋಜನಾ ವರದಿಯಲ್ಲಿ Gravel/Murrum ಗೆ 3.00 ಕಿ.ಮೀ. ಲೀಡ್‌ ಪರಿಗಣಿಸಲಾಗಿದೆ. 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


